ಕರ್ನಾಟಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


[ 


2275 

ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
21-03-2022 

ಪ್ರವಾಸೋದ್ಯಮ, ಜೀವಿಶಾಸ್ತ್ಯ 

ಹಾಗೂ ಪರಿಸರ ಸಚಿವರು 


ಪ್ರಶ್ನೆ 


ಉತ್ತರ 


ಕರ್ನಾಟಕ ಕಾಶ್ಲೀರವೆಂದೇ ಖ್ಯಾತಿ ಪಡೆದ 
ಕೊಡಗು ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ 
ಹಾಗೂ .ಸುಸ್ನಿರ ಪ್ರಬಾಸೋದ್ಯಮದ 
ಅಬಿವೃದ್ಧಿಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು: ಹಾಗೂ ರೂಪಿಸಿರುವ 
ಪ್ರವಾಸಿಸ್ನೇಹಿ ಯೋಜನೆಗಳೇನು; 


ಕರ್ನಾಟಕ ಪ್ರವಾಸೋದ್ಯಮ ವೀತಿ 2020-26ರ ಅಡಿಯಲ್ಲಿ ರಾಜ್ಯದಲ್ಲಿ 
ಗುರುತಿಸಲಾದ ಪ್ರವಾಸಿ. ತಾಣಗಳಲ್ಲಿ ಪ್ರವಾಸೋದ್ಯಮ ಯೋಜನೆಗಳಲ್ಲಿ 
ಪರಿಸರ ಸ್ನೇಹಿ ಹಾಗೂ ಸುಸ್ಮಿರ ಪ್ರವಾಸೋದ್ಯಮ ಉಪಕ್ರಮಗಳನ್ನು 
ಅಳವಡಿಸಿಕೊಂಡಿರುವ ಹಾಗೂ ಇಲಾಖೆಯಲ್ಲಿ ನೋಂದಾಯಿತವಾಗಿರುವ 
ಸಂಸ್ಥೆಗಳಿಗೆ ಈ ಕೆಳಕಂಡಂತೆ ಆರ್ಥಿಕ ನೆರವನ್ನು ನೀಡಲು ಪ್ರಸ್ತಾಪಿಸಲಾಗಿದೆ. 


ಪ್ರತಿ 
ಪುವಾಸೋದ್ಯಮ 
ಯೋಜನೆಯ 
ಸಹಾಯಧನಕೆ, 
ಸಲಬಂಧಿಸಿದ 
ಗರಿಷ್ಠ ಮೊತ 


ಪ್ರಮ ಆರ್ಥಿಕ ನರವು 


ಜಲ ಸಂರಕ್ಷಣೆ ಮತ್ತು 
ಮಳ ನೀರು ಸಂಗ್ರಹ 
ನವೀಕರಿಸಬಹುದಾದ 
2 ಇಂಧನ ಮೂಲಗಳ 
ಅಳವಡಿಕೆ 

| ಮಾಲಿನ್ಯ 

3 ನಿಯಂತ್ರಣ ಕ್ರಮಗಳ 
ಅಳಪಡಿಕೆ 


ಕ್ರಮ ಕೈಗೊಳ್ಳುವುದಕ್ಕಾಗಿ 
ಶೇ.50 ರಷ್ಟು 
ಕ್ರಮ ಕೈಗೊಳ್ಳುವುದಕ್ಕಾಗಿ 
ಶೇ.50 ರಷ್ಟು 


ರೂ.100 ಲಕ್ಷ 


ರೂ.1.00 ಲಕ್ಷ 


ಪ್ರಮ ಕೈಗೊಳ್ಳುವುದಕ್ಕಾಗಿ 


ಶೇ.50 ರಷ್ಟು ರೂ.1.00 ಲಕ್ಷ 


ಕೊಡಗು ಜಿಲ್ಲೆಯಲ್ಲಿ -”ಹೆಲಿ ಟ್ಯೂರಿಸ೦ 
ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆಯೇ; 
ಅನುಷ್ಠಾನಗೊಳಿಸುತ್ತಿದ್ದಲ್ಲಿ 


ಲ್ಲಿ, ಜಿಲ್ಲೇಯ 
ಎಷ್ಟು ಪ್ರವಾಸಿ ತಾಣಗಳನ್ನು "ಹೆಲಿ 
ಟ್ಯೂರಿಸಲ” 


ಯೋಜನೆಯಡಿ 
ಪರಿಗಣಿಸಲಾಗಿದೆ; 


ಹೌದು, 


ಕರ್ನಾಟಿಕ ರಾಜ್ಯದಲ್ಲಿ ಹೆಲಿ-ಟೂರಿಸಂ ಯೋಜನೆಯನ್ನು 
ಅನುಷ್ಠಾನಗೊಳಿಸುವ ಸಂಬಂಧ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಅಭಿವೃದ್ದಿ ನಿಗಮ (ಕೆ.ಎಸ್‌.ಟಿ.ಡಿ.ಸಿ)ವನ್ನು ನೋಡಲ್‌ ಏಜೆನ್ಸಿಯಾಗಿ 
ನಿಯೋಜಿಸಲಾಗಿದ್ದು, ಕೆ.ಎಸ್‌.ಟಿ.ಡಿ.ಸಿ. ಮೂಲಕ ಹೆಲಿಕಾಪ್ಟರ್‌ ಸೇವಾ 
ಪೂರೈಕೆದಾರರಾದ ತುಂಬಿ ಏವಿಯೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಮತ್ತು 
ಚಿಪ)ನ್‌ ಏವಿಯೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಸಂಸ್ಥೆಯವರೊಂದಿಗೆ 
ಜನವರಿ-2022 ರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿರುತ್ತದೆ. 


| ಸದರಿ ಯೋಜನೆಯಲ್ಲಿ ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳನ್ನು 


ಒಳಗೊಂಡಂತೆ ಸರ್ಕ್ಯೂಟ್‌ ರಚಿಸಲು ಹೆಲಿ-ಟೂರಿಸಂ ಸೇವಾ 


ಪೂರೈಕೆದಾರರಿಗೆ ತಿಳಿಸಲಾಗಿರುತ್ತದೆ. 


ಯೋಜನೆಯಡಿ 
ತಾಣಗಳ 


ಜಿಲ್ಲೆಯಲ್ಲಿ, ' 
ಪರಿಗಣಿಸಿರುವ ಪ್ರವಾಸಿ 
ಅಭಿವೃದ್ಧಿಗೆ ಇದುವರೆಗೆ ಸರ್ಕಾರ 
ನೀಡಿರುವ ಅನುದಾನ ಎಷ್ಟು; ಹಾಗೂ 
ಕೈಗೊಂಡಿರುವ ಕಾಮಗಾರಿಗಳೆಷ್ಟು? 
(ವಿವರ ನೀಡುವುದು) 


ಸದರಿ 


ಸದರಿ ಯೋಜನೆಗೆ ಇಲಾಖೆಯಿಂದ ಇದುವರೆಗೂ ಯಾವುದೇ ಅನುದಾನ 
ನೀಡಿರುವುದಿಲ್ಲ. 


7 


TOR 144 TDV 2022 


ಪ್ರವಾಸೋದ್ಯಮ, ಜೀವಿಶಾಸ್ತ್ರ, 


ಹಾಗೂ ಪರಿಸರ ಸಚಿವರು 


